ಲಿವಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ: 17ನೇ ಜುಲೈ, 2019 


ಗ್ರಾಮಠಾಣಾ ವ್ಯಾಪ್ತಿಯ ಆಸ್ತಿ ದಾಖಲಾತಿಯ ನಿರ್ವಹಣೆಯ ಬಗ್ಗೆ 


ಶ್ರೀಕೆ.ವಿ.ನಾರಾಯಣಸ್ವಾಮಿ(ವಿಧಾನಸಭೆಯಿಂದಚುನಾಯಿತರಾದವರು):- 


278 (322) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಖಾನೇಷುಮಾರಿ ಅಥವಾ ಗ್ರಾಮ ಠಾಣಾ ವ್ಯಾಪ್ತಿಯ ಆಸ್ತಿ ದಾಖಲಾತಿ ನಿರ್ವಹಣೆಯನ್ನು ಪ್ರಸ್ತುತ ಯಾವ ಇಲಾಖೆಗೆ 


ನೀಡಲಾಗಿದೆ ; ಈ ಹಿಂದೆ ಯಾವ ಇಲಾಖೆಯು ನಿರ್ವಹಿಸುತ್ತಿತ್ತು; 


(ಆ) ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಉತ್ತರ ತಾಲ್ಲೂಕು, ಸೋಮಶೆಟ್ಟಿಹಳ್ಳಿ ಗ್ರಾಮದ ಗ್ರಾಮಠಾಣಾ ವ್ಯಾಪ್ತಿಯ ಆಸ್ತಿ 
ದಾಖಲಾತಿಗಳನ್ನು ಕಂದಾಯ ಇಲಾಖೆಯಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹಸ್ತಾಂತರಿಸಲಾಗಿದೆಯೇ ; 


(ಇ) ಹಾಗಿದ್ದಲ್ಲಿ, ಅವುಗಳ ಸಂಪೂರ್ಣ ವಿವರಗಳನ್ನು ನೀಡುವುದು; ಯಾವ ಅಧಿಕಾರಿ ಯಾರಿಗೆ ದಾಖಲಾತಿಗಳನ್ನು 
ಹಸ್ತಾಂತರಿಸಿದ್ದಾರೆ? (ಹೆಸರು ಮತ್ತು ಹುದ್ದೆಗಳ ವಿವರ ನೀಡುವುದು; ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಉತ್ತರ ತಾಲ್ಲೂಕು 
ಖಾನೇಷುಮಾರಿ ನಂ. 81, 81/1 ಮತ್ತು 81/2 ಆಸ್ತಿಯ ಮೂಲ ದಾಖಲಾತಿಯ ಪ್ರತಿ ನೀಡುವುದು) 


